ಕರ್ನಾಟಕ ವಿಧಾನಸಭೆ 


ಹದಿನಾಲ್ಲನೇ ವಿಧಾನಸಭೆ 
ಆರನೇ ಅಧಿವೇಶನ 
(ಮುಂದುವರೆದ ಉಪವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಬುಧವಾರ. ದಿನಾ೦ಕ 1ನೇ ಏಪ್ರಿಲ್‌, 2೦1೮ 
(ಸಮಯ: ಬೆಳಗ್ಗೆ 1.೦೦ ಗಂಟಿಗೆ) 


| ಗಮನ ಸೆಳೆಯುವ ಸೂಚನೆಗಳು 


ಶ್ರೀ ಅ.ಎನ್‌. ವಿಜಯಕುಮಾರ್‌ ಅವರು ಬೆಂಗಳೂರಿನ ಕನಕಪುರ ರಸ್ತೆಯ ಸಾರಕ್ಕಿ ಗೇಟ್‌ 
ಜಂಕ್ಷನ್‌ ಬಳ ರಸ್ತೆ ಮತ್ತು ರಸ್ತೆ ಬದಿಯಲ್ಲ ಪ್ರತಿನಿತ್ಯ ತರಕಾರಿ ಮಾರುಕಟ್ಟೆ ನಡೆಯುತ್ತಿದ್ದು 
ಜನದಟ್ಟಣೆ ಹೆಚ್ಚಾಗಿರುವುದರಿಂದ ವಾಹನ ಸವಾರರಿಗೆ ಹಾಗೂ "ಸಾರ್ವಜನಿಕರಿಗೆ 
ತೊಂದರೆಯಾಗುತಿರುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


. ಶ್ರೀ ಐ.ಎಸ್‌. ಪಾಟೀಲ್‌(ನಡಹಳ್ಳ) ಅವರು ಸಿಂಧಗಿ ತಾಲ್ಲೂಕಿನ ಕಲಗೇರಿ ಗ್ರಾಮದ 
ಸಮುದಾಯ ಆರೋಗ್ಯ ಕೇಂದ್ರದಲ್ಲ ಸ್ತ್ರೀರೋಗ ತಣ್ಣರಿಲ್ಲದೆ ಬಡ ಮಹಿಳೆಯರಿಗೆ 
ತೊ೦ದರೆಯಾಗುತ್ತಿರುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ 
ಗಮನ ಸೆಳೆಯುವುದು. 


. ಶ್ರೀ ಕೆ. ಗೋಪಾಲಯ್ಯ ಹ ಬೆಂಗಳೂರಿನ ಇನ್‌ಸ್ಟಿಟ್ಯೂಟ್‌ ಆಫ್‌ ನೆಫ್ರೋ- 
ಯುರಾಲಜಯಲ್ಲ ಡಯಾಲಸಿ ಯಂತ್ರಗಳನ್ನು ಉಪಯೋಗಿಸದಿರುವುದರಿಂದ 
ರೋಗಿಗಳಗೆ ಉಂಟಾಗಿರುವ ಟಾ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


. ಶ್ರೀಯುತರುಗಳಾದ ಹೆಚ್‌.ಡಿ.ರೇವಣ್ಣ ಮತ್ತು ಹೆಚ್‌.ಕೆ. ಕುಮಾರಸ್ವಾಮಿ ಅವರುಗಳು ಹಾಸನ 
ನಗರದಲ್ಲರುವ ಪ ಪಶುವೈದ್ಯಕೀಯ ಕಾಲೇಜು ಕಟ್ಟಡದ ಮೂರನೇ ಹಂತದ ಕಾಮಗಾರಿಯ 
ವಿಳ೦ಬ ನೀತಿಯುಂದಾಗಿ ಮೂಲಭೂತ ಸೌಕರ್ಯಗಳ ಕೊರತೆ ಎದುರಿಸುತ್ತಿರುವ ಬಗ್ಗೆ 
ಮಾನ್ಯ ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಕೆ.ಆರ್‌. ರಮೇಶ್‌ ಕುಮಾರ್‌ ಅವರು ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ನಿವೃತ್ತ 
ವೇತನದಾರರಿಗೆ ಕಾಲಕಾಲಕ್ಕೆ ಪರಿಷ ಷ್ಫೃತವಾಗಿರುವ ವೇತನ ಶ್ರೇಣಿ ಮತ್ತು ತುಟ್ಟ ಭತ್ಯೆ ಗಳನ್ನು 
ಜಾರಿಗೆ ತರುವಾಗ ನಿವೃತ್ತ ಪೆ 'ಪೌರನೌ್‌ಕರರು ಮತ್ತು ಕುಟು೦ಬ ಜಟಾ ಊದಿದ 
ಆದೇಶದಲ್ಲ ಬಡುಗಡೆ ಮಾಡುವಂತೆ ಹಾಗೂ ವಿಳ೦ಬವಾದಲ್ಲ ಬಡ್ಡಿಸ ಹಿತ ತುಟ್ಟ ಭತ್ಯೆ ಯನ್ನು 
ಪಾವತಿಸ ಬೇಕೆಂದು ಉಚ್ಚ ಹಾಗೂ ಸರ್ವೋಚ್ಛ ನ್ಯಾಯಾಲಯವು ಸೂಚಿಸಿದ್ದರೂ ಸ! 
ಇಲಾಖೆಯ ಸಂಗ ವಿಳಂಬ ಧೋರಣೆ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ 
ಸೆಳೆಯುವುದು. 


ಖು.ತಿ.ನೋ. 


©, 


1 
1 
1 


. ಶ್ರೀ ಗುರುಪಾಟೀಲ ಶಿರವಾಳ ಅವರು ಗದಗ ಜಲ್ಲೆ ರೋಣ ಮತ ಕ್ಷೇತ್ರದ ವ್ಯಾಪ್ತಿಯ ಪ್ರೌಢ 


ಶಾಲೆಗಳನ್ನು ಆರ್‌.ಎಂ.ಎಸ್‌.ಎ... ಯೋಜನೆಯಡಿ ನಿರ್ಮಾಣವಾಗುತ್ತಿರುವ ಕಟ್ಟಡ 
ಕಾಮಗಾರಿಯು ಸ್ಥಗಿತಗೊಂಡಿರುವ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ರಾಜ್ಯ 
ಸಚಿವರ ಗಮನ ಸೆಳೆಯುವುದು. 


- ಶ್ರೀ ಡಿ.ಜ. ಶಾಂತನಗೌಡ ಅವರು 1೨೨೦ರಲ್ಲಿ ಸರ್ಕಾರಿ ಪಾಲಟೆಕ್ನಿಕ್‌-ಭದ್ರಾವತಿ ಇಲ್ಲ 


ಪೇಪರ್‌ ಟೆಕ್ನಾಲಜಿ ಡಿಪ್ಲೊಮೊ ಪಡೆದವರಿಗೆ ಸರ್ಕಾರಿ ಉದ್ಯೋಗ ಲಭಿಸದಿರುವ ಬಗ್ಗೆ 
ಮಾನ್ಯ ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಜೆ.ಆರ್‌. ಲೋಬೋ ಅವರು ಪೊಲೀಸ್‌ ವಸತಿ ಗೃಹ ಕಟ್ಟಡದ ಆವರಣದೊಳಗೆ 


ವಾಸಿಸುತ್ತಿರುವ ಪರಿಶಿಷ್ಟ ಜಾತಿಗೆ ಸೇರಿದ ಬಡ ಕುಟುಂಬದವರಿಗೆ ಸದರಿ ಜಾಗವನ್ನು 
ಪೊಲೀಸ್‌ ಇಲಾಖೆಯಿಂದ ವಿರಹಿತಗೊಳಆನಸಿ ಸದರಿ ಕುಟುಂಬಗಳು ವಾಸಿಸಲು ಅವಕಾಶ 
ನೀಡುವ ಬಗ್ಗೆ ಮಾನ್ಯ ಗೃಹ ಸಚಿವರ ಗಮನ ಸೆಳೆಯವುದು. 


ಶ್ರೀ ಸಿ.ಎನ್‌. ಬಾಲಕೃಷ್ಣ ಅವರು ಚನ್ನರಾಯಪಟ್ಟಣ ನಗರಕ್ಕೆ ಮಂಜೂರಾಗಿರುವ 
ಕ್ರೀಡಾಂಗಣದ ನಿರ್ಮಾಣ ಕಾಮಗಾರಿ ಕೈಗೆತ್ತಿಕೊಳ್ಳುವ ಖಗ್ಗೆ ಮಾನ್ಯ ಯುವ ಸಬಲೀಕರಣ 
ಮತ್ತು ಕ್ರೀಡಾ ಹಾಗೂ ಮೀನುಗಾರಿಕೆ ರಾಜ್ಯ ಸಚಿವರ ಗಮನ ಸೆಳೆಯವುದು. 


10.ಪ್ರೀ ಹೆಚ್‌.ಆರ್‌. ಅಲಗೂರು (ರಾಜು) ಅವರು ರಾಜ್ಯದಲ್ಲನ ಕುಡು ಒಕ್ಕಅಗ ಜನಾ೦ಗವನ್ನು 


Ge ವರ್ಗಕ್ಕೆ ಸೇರ್ಪಡೆಗೊಳಸುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿ೦ಂದುಳದ 
ವರ್ಗಗಳ ಕಲ್ಯಾಣ ಸಚಿವರ ಗಮನ ಸೆಳೆಯವುದು. 


ಹಿ.ಓ೦ಪ್ರಕಾಶ 
ಕಾರ್ಯದರ್ಶಿ 


VDC 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 


(11(0:/1118.181.1710.10/45501701111100/100.111177) 


